ಕರ್ನಾಟಕ ವಿಧಾನ ಪರಿಷತ್ತು 


ಅಚ್ಚುಕಟ್ಟು ಪ್ರದೇಶ ಎಷ್ಟು; 
(ವಿವರ ಒದಗಿಸುವುದು) ಈ 


ಯೋಜನೆಯು ಕಳೆದ 
ಐದಾರು ವರ್ಷಗಳಿಂದ 
ತಾಂತ್ರಿಕ ದೋಷದಿಂದ 


ಕೂಡಿದ್ದು, ನಾಲೆಗಳಿಗೆ ನೀರು 
ಹರಿಯದೇ 
ಅಚ್ಚುಕಟ್ಟುದಾರರು 
ಸಂಕಷ್ಟಕೀಡಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಈಚೆಗೆ ಈ ಬಗ್ಗೆ 
ಅಚ್ಚುಕಟ್ಟುದಾರರು 
ಪ್ರತಿಭಟನೆ ಮಾಡಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 583 
2. ಸದಸ್ಯರ ಹೆಸರು $ ಶ್ರೀ ಎಸ್‌.ಪಾಗರಾಜು (ಸಂದೇಶ್‌ ನಾಗರಾಜು) 
3. ಉತ್ತರಿಸಬೇಕಾದ ದಿನಾಂಕ 24-09-2020 
4. ಉತ್ತರಿಸುವ ಸಚಿವರು ಮಾನ್ಯ ಜಲಸಂಪನ್ಮೂಲ ಸಚಿವರು 
ನ್‌ 
kf ಪ್ರಶ್ನೆಗಳು ಉತ್ತರಗಳು 
ಅ ನಂಜನಗೂಡು ತಾಲ್ಲೂಕು | ಬನಹಳ್ಳಿಹುಂಡಿ ಏತ ನೀರಾವರಿ ಯೋಜನೆಯಿಂದ 
ತಾಯೂರು ಸಮೀಪದ | ಮೈಸೂರು ಜಿಲ್ಲೆಯ 356400 ಎಕರೆ ಮತ್ತು 
ಬನ್ನಹಳ್ಳಿ ಹುಂಡಿ ಏತ ಚಾಮರಾಜನಗರ ಜಿಲ್ಲೆಯ 816.00 ಎಕರೆ, ಒಟ್ಟಾರೆಯಾಗಿ 
ನೀರಾವರಿ ಯೋಜನೆಯ | 4380.00 ಎಕರೆ ಅರೆ ನೀರಾವರಿ ಬೆಳೆಗಳ ಅಚ್ಚುಕಟ್ಟು 


ಪ್ರದೇಶವನ್ನು ಹೊಂದಿರುತ್ತದೆ. 
2017-18ನೇ ಸಾಲಿನಲ್ಲಿ ಯೋಜನೆಯ ಪಂಪ್‌ ಮತ್ತು 
ಮೋಟಾರ್‌ ವ್ಯವಸ್ಥೆ ದುರಸ್ಥಿಗೆ ಬಂದಿದ್ದು, ಸದರಿ ದುರಸ್ಥಿ 
ಕಾಮಗಾರಿಯನ್ನು ಕೈಗೊಂಡು ಪೂರ್ಣಗೊಳಿಸ 
ಲಾಗಿರುತ್ತದೆ. ತದನಂತರ ದಿನಾ೦ಕ:08.08.2019 ರಿಂದ 
12.08.2019 ರವರೆಗೆ ಕಬಿನಿ ನದಿಯಲ್ಲಿ ಸಂಭವಿಸಿದ ಬಾರಿ 
ಮಳೆಯಿಂದಾಗಿ ಉಂಟಾದ ಪ್ರವಾಹದಿಂದ, ಪಂಪ್‌ 
ಹೌಸ್‌ನ ಒಳಭಾಗದಲ್ಲಿ ನೀರು ತುಂಬಿಕೊಂಡಿದ್ದು, ಸದರಿ 
ಯೋಜನೆಯ ಒಳಭಾಗ ಮತ್ತು ಹೊರಭಾಗದ (!೧ರಂಂr & 
Outdoor Electrical System) ವಿದ್ಯುತ್‌ 
ಯಂತ್ರೋಪಕರಣಗಳು ಹಾನಿಗೊಳಗಾಗಿರುತ್ತದೆ. 

ದಿನಾಂಕ: 16.08.2019 ರಂದು ಕಾವೇರಿ ನೀರಾವರಿ 
ವಿಗಮದ ವಿದ್ಯುತ್‌ ಸಲಹೆಗಾರರು ಬನ್ನಹಳ್ಳಿಹುಂಡಿ ಏತ 
ನೀರಾವರಿ ಯೋಜನೆಯ ಪರಿವೀಕ್ಷಣೆ ಮಾಡಿ ನೀಡಿರುವ 


ಸಲಹೆ / ಸೂಚನೆಗಳಂತೆ, ಯೋಜನೆಯ 
ಯಂತ್ರೋಪಕರಣಗಳ ದುರಸ್ಸಿ ಕಾಮಗಾರಿಗಳನ್ನು 
ಕೈಗೊಂಡು ಪೂರ್ಣಗೊಳಿಸಲಾಗಿದ್ದು, ಅಚ್ಚುಕಟ್ಟು 


ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗಿರುತ್ತದೆ. 


| 
ಈ ಯೋಜನೆಯ ತಾಂತ್ರಿಕ 


ಈ ಯೋಜನೆಯ ತಾಂತಿಕ ದೋಷಗಳನ್ನು ಪರಿಹರಿಸಿ 


ದೋಷಗಳನ್ನು ಪರಿಹರಿಸಿ,| ಯೋಜನೆಯ ನಾಲೆಗಳಲ್ಲಿ ದಿನಾಂಕ 09.09.2020 ರಿಂದ 
ನಾಲೆಗಳಿಗೆ ನೀರು ಬಿಡುಗಡೆ | ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ 
ಮಾಡಿ ರೈತರ ನೆರವಿಗೆ ಒದಗಿಸಲಾಗುತ್ತಿದೆ. | 
ಬರಲು ಶ್ರಮ 
ಜರುಗಿಸಲಾಗುವುದೇ? Oo 
ಸಂಖ್ಯೆ:ಜಸ೦ಇ 124 ಎನ್‌ಬಲ್‌ಬ 2020 
RO 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ನೂಲ ಸಚಿವರು 


